ಬ್ಲೂಮ್‌ರವರ ವರ್ಗೀಕರಣ 

Bloom's Taxonomy 

ಬರೆದವರು: ಮೇರಿ ಫೋರ್‌ಹ್ಯಾಂ೦ಡ್‌ (ಯೂನಿವರ್ಸಿಟಿ ಆಫ್‌ ಜಾರ್ಜಿಯಾ) 
ಖೀರಿಕ; 


ಶಿಕ್ಷಣ ತಜರು ಯಾವಾಗಲೂ ಎದುರಿಸುತ್ತಿರುವ ಮೂಲಭೂತ ಪ್ರಶ್ನೆಗಳಲ್ಲಿ 
ಒಂದೇನೆಂದರೆ "ಮಾನವನ ಆಲೋಚನೆಗಳನ್ನು ಸುಧಾರಿಸುವ ನಿಟ್ಟೆನಲ್ಲಿ ನಾವು 
ಎಲ್ಲಿಂದ ಪ್ರಾರಂಭಿಸಬೇಕು?" (ಹೌಟಿನ್‌ 2004). ಸುದೈವವೆಂದರೆ ಈ ಜಟಿಲ ಪುಶ್ನೆಗೆ 
ಉತ್ತರ ಕಂಡುಕೊಳ್ಳಲು ನಾವು ಆದಿಯಿಂದ ಹುಡುಕಬೇಕಾಗಿಲ್ಲ. ನಮ್ಮ 
ಸಮಸ್ಯಗಳನ್ನು ಪರಿಹರಿಸುವ ಸಮುದಾಯಗಳು (The communities resolving our 
problems (CROP) ಮಾಡಿರುವ ಶಿಫಾರಸು ಹೀಗಿದೆ. “ಆಲೋಚನೆಯ 
ಸ್ವರೂಪವನ್ನು ವ್ಯಾಖ್ಯಾನಿಸುವುದರಿಂದ ಪ್ರಾರಂಭಿಸಬಹುದು. ಆದರೆ ಹಾಗೆ 
ಪ್ರಾರಂಬಿಸುವ ಮುನ್ನ, ಈಗಿರುವ ಜ್ಞಾನವನ್ನು ಉತ್ತಮ ಗೊಳಿಸಲು 'ಆಲೋಚನೆ 
ಎಂದರೇನು" ಎಂದು ಹೆಚ್ಚು ತಿಳಿದುಕೊಳ್ಳಬೇಕಾಗಿದೆ" ( Houghton, 2004). 


ಬೆಂಜಮಿನ್‌ ಎಸ್‌. ಬ್ಲೂಮ್‌ ಆಲೋಚನೆಯ ಸ್ವರೂಪದ ಬಗ್ಗೆ ಸವಿಸ್ತಾರವಾಗಿ 
ಆಲೋಚಿಸಿದರು, ಸ್ವಂತವಾಗಿ ಅಥವಾ ಇತರ ಲೇಖಕರ ಸಹಭಾಗಿತ್ವದಲ್ಲಿ 18 
ಪುಸ್ತಕಗಳನ್ನು ರಚಿಸಿದರು. ಬ್ಲೂಮ್‌ರವರ ಜೀವನ ಚರಿತ್ರೆಯನ್ನು ಬರೆದಿರುವ 
ಅವರ ಮೊದಲ ಶಿಷ್ಯರಾದ ಎಲಿಯೆಟ್‌ ಡಬ್ಬೂ, ಐಸ್ನರ್‌ ಹೇಳಿರುವಂತೆ 
"ಕಂಡುಹಿಡಿಯುವ ಪ್ರಕ್ರಿಯೆಯನ್ನು ಅವರು ಗಾಢವಾಗಿ ಪ್ರೀತಿಸುತ್ತಿದ್ದರು 
ಎನ್ನುವುದು ಸ್ಪಷ್ಟ ಹಾಗೂ ಕಂಡುಹಿಡಿಯುವಿಕೆಯೇ ಅವರ ಶ್ರೇಷ್ಠ ಸಾಧನೆ ಎಂದು 
ನನಗನಿಸುತ್ತದೆ. ಮಹ್ಮತದ್ದನ್ನು ತಕ್ಷಣ ಗುರುತಿಸುವುದು ಬಭಬ್ಲೂಮ್‌ರವರ 
ಪ್ರತಿಭೆಗಳಲ್ಲಿ ಒಂದಾಗಿತ್ತು." (2002)” 


ಬ್ಲೂಮ್‌ರವರ ವರ್ಗೀಕರಣವು ಮೊದಲ ಬಾರಿ ಪ್ರಕಟಿಗೊಂಡಾಗ ಹೆಚ್ಚು ಗಮನ 
ಸೆಳೆಯಲಿಲ್ಲವಾದರೂ ನಂತರದಲ್ಲಿ 22 ಭಾಷೆಗಳಲ್ಲಿ ಭಾಷಾಂತರವಾಯಿತು. 
ಅಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಬಳಕೆಯಾಗಿರುವ ಹಾಗೂ ಅಧಿಕ ಬಾರಿ 
ನಮೂದಿಸಿರುವ ಉಲ್ಲೇಖಗಳಲ್ಲಿ ಇದು ಒಂದಾಗಿದೆ. 


(Anderson & Sosniak, 1994, preface), (Houghton, 2004), (Krathwohl, 2002), (oz- 
TeacherNet, 2001).. ಈ ಲೇಖನಕ್ಕೆ ಸಂಬಂಧಿಸಿದಂತೆ ಈ ಇ-ಪುಸಕದ ಮೂರು ಇತರ 


ಅಧ್ಯಾಯಗಳೂ ಬ್ಲೂಮ್‌ರವರ ವರ್ಗೀಕರಣದ ಉಲ್ಲೇಖಗಳನ್ನು ಒಳಗೊಂಡಿದೆ 
ಎಂಬ ವಿಷಯವು ಅದರ ಪ್ರಸುತತೆಗೆ ಪುರಾವೆ ಒದಗಿಸುತದೆ. 


ಇತಿಹಾಸ 


1780ರಲ್ಲಿ ಅಬಿಗೈಲ್‌ ಆಡಮ್ಸ್‌ ಹೀಗೆ ತಿಳಿಸಿದ್ದಾರೆ "ಕಲಿಕೆಯು ಆಕಸ್ಮಿಕವಾಗಿ 
ಪ್ರಾಪ್ಲಿ ಯಾಗುವಂತಹುದಲ್ಲ. ಅದು ಪರಿಶ್ರಮ ಹಾಗೂ ಕಾರ್ಯತತ್ಸರತೆಯಿಂದ 
ಗಳಿಸುವಂ೦ತಹದ್ದಾಗಿದೆ." (qಟಂtationspage.com, 2005). ಕಲಿಕೆ , ಬೋಧನೆ , 
ಶೈಕ್ಷಣಿಕ ಗುರಿಗಳನ್ನು ಗುರುತಿಸುವ ಕಾರ್ಯ ಮತ್ತು ಆಲೋಚನೆ ಇವುಗಳೆಲ್ಲವೂ 
ತೊಡಕಾಗಿರುವ ಜಾಲವೊಂದರಲ್ಲಿ ಪರಸ್ಪರ ಹೆಣಿೆಯಲ್ಪಟ್ಟಿರುವ ಜಟಿಲ 
ಪರಿಕಲ್ಪನೆಗಳಾಗಿವೆ.. ಈ ಪರಿಕಲ್ಪನೆಗಳನ್ನು ವಿಶದೀಕರಿಸುವ ಹಾಗೂ ಈ 
ಜಾಲವನ್ನು ಭೇದಿಸುವ ಪ್ರಯತ್ನದಲ್ಲಿ ಬ್ಲೂಮ್‌ರವರು ಪರಿಶ್ರಮ, ಕಾರ್ಯತತ್ಪರತೆ 
ಮತ್ತು ಸಹನಾಶಿಲತೆ ಗುಣಗಳನ್ನು ಪ್ರದರ್ಶಿಸಿದ್ದಾರೆ. "ವಿದ್ಯಾರ್ಥಿಕಲಿಕೆಯನ್ನು 
ಸುಧಾರಿಸುವುದೆೇ" (Bloom 1971, Prefae) ಅವರ ಜೀವನ ಸಾಧನೆಯ ಕೇಂದ್ರ 
ಬಿಂದುವಾಗಿತ್ತು. 


1948ರ ಅಮೇರಿಕ ಮನೋವಿಜ್ಞಾನ ಸಂಘದ ಅಧಿವೇಶನದಲ್ಲಿ ನಡೆದ 
ಚರ್ಚ್‌ೆಯಿಂದಾಗಿ ಬ್ಲೂಮ್‌ರವರು ಶಿಕ್ಷಣ ತಜ್ಞರ ತಂಡವೊಂದರ ಮುಂದಾಳತ್ವ 
ವಹಿಸಿಕೊಂಡು ಶೈಕ್ಷಣಿಕ ಗುರಿ ಮತ್ತು ಉದ್ದೇಶಗಳನ್ನು ವರ್ಗಿಕರಿಸುವ 
ಮಹತ್ವಾಕಾ೦ಕ್ಷಯ ಕಾರ್ಯವನ್ನು ಕೃಗೆತ್ತಿಕೊಳ್ಳುವ೦ತಾಯಿತು. ಅವರುಗಳ 
ಉದ್ದೇಶ ಕಲಿಕೆಯ ಪ್ರಕ್ರಿಯೆಗಳಲ್ಲಿ ಮಹತ್ವದೆಂದು ಭಾವಿಸಲಾದ ಆಲೋಚನೆ 
ವರ್ತನೆಗಳನ್ನು ಅಭಿವೃದ್ಧಿ ಪಡಿಸುವುದಾಗಿತ್ತು. ಅಂತಿಮವಾಗಿ ಈ ನೆದೆಗಟ್ಟು 
ಮೂರು ಆಯಾಮಗಳನ್ನು ಒಳಗೊಂಡ ವರ್ಗೀಕರಣವಾಗಿ ಪರಿಣಮಿಸಿತು. 


# ಸಂಜ್ಞಾನಾತ್ಮಕ - ಆರು ಹಂತಗಳನ್ನು ಒಳಗೊಂಡ ಜ್ಞಾನ ಆಧಾರಿತ 
ಕ್ಷೇತ್ರು/ವಲಯ. 


# ಸಂವೇಗಾತಕ- ಐದು ಹಂತಗಳನ್ನು ಒಳಗೊಂಡ ಮನೋಭಾವ ಆಧಾರಿತ 
ಕ್ಷೇತ್ರ/ವಲಯ 


# ಮುನೋಗತ್ಯಾತ್ಮಕ- ಆರು ಹಂತಗಳನ್ನು ಒಳಗೊಂಡ ಕೌಶಲಗಳಿಗೆ 
ಸಂಬಂಧಿಸಿದ ಕ್ಷೇತ/ವಲಯ 


ಆ ತಂಡ ಕಾರ್ಯಾರಂಭ ಮಾಡಿದ ಎಂಟು ವರ್ಷಗಳ ನಂತರ ಅಂದರೆ 1956ರಲ್ಲಿ 
ಸಂ೦ಜ್ಞಾನಾತ್ಮಕ ವಲಯಕ್ಕ ಸಂಬಂಧಿಸಿದ ಕಲಸ ಪೂರ್ಣಗೊಳಿಸಿ "ಬ್ಲೂಮ್‌ರವರ 
ವರ್ಗೀಕರಣ" ಎಂಬ ಕೈಪಿಡಿ ಪ್ರಕಟೆಸಲಾಯಿತು. ಈ ಅಧ್ಯಾಯವು ತನ್ನ 
ಗಮನವನ್ನು ಸಂಜ್ಞಾನಾತಕ ವಲಯದ ಮೇಲೆ ಕೇಂದ್ರಿಕರಿಸುತ್ತದೆ. 


ಬ್ಲೂಮರವರು "ವರ್ಗೀಕರಣ" (taxonomy) ಎಂಬ ಪದವನ್ನು ಬಳಸಬೇಕಂ೦ದು 
ಒತ್ತಾಯಿಸಿದರೂ, ಶೈಕ್ಷಣಿಕ ಕೇತ್ರದಲ್ಲಿ ಈ ಪದವು ಅಪರಿಚಿತವಾಗಿದ್ದ ಕಾರಣದಿಂದ 
ತಂಡದ ಇತರರು ಇದಕ್ಕ ಪ್ರತಿರೋಧ ವ್ಯಕಪಡಿಸಿದರು. ಅಂತಿಮವಾಗಿ 
ಬ್ಲೂಮ್‌ರವರಿಗೆ ಅವರುಗಳ ಮನ ಒಲಿಸಲು ಹಾಗೂ ಆ ಪದದ ಜೊತೆ ತಮ್ಮ 
ಹೆಸರನ್ನು ಶಾಶ್ವತತವಾಗಿ ಸೇರಿಸಲು ಸಾಧ್ಯವಾಯಿತು. ವಿಶ್ವವಿದ್ಯಾನಿಲಯ 
ಪರೀಕ್ಷಕರಿಗೆಂದು ರಚಿಸಲಾದ ಈ ಪುಟ್ಟ ಆವೃತ್ತಿ "ಜಗತ್ತಿನಾದ್ಯಂತ ಎಲ್ಲಾ ಶಿಕ್ಷಕರ 
ಪರಾಮರ್ಶೆಗಾಗಿ ಬಳಸಿಕೊಳ್ಳಬಹುದಾದ ಆಧಾರ ಗ್ರಂಥವಾಗಿ 
ಪರಿವರ್ತನೆಯಾಗಿದೆ. ಅಬಿರೀಕ್ಲಿತವೆಂಬಂತೆ ಪಠ್ಯಕ್ರಮ ಯೋಜನೆ ಮಾಡುವವರು, 
ಆಡಳಿತಗಾರರು, ಸಂಶೋಧಕರು ಮತ್ತು ಶಿಕ್ಷಣದ ಎಲ್ಲಾ ಹಂತದ ತರಗತಿಯ 
ಶಿಕ್ಷಕರು ಇದನ್ನು ಬಳಸಿಕೊಂಡಿದ್ದಾರೆ (Anderson & Sosniak, 1994, p. 1). ಇತರ 
ಹಲವಾರು ಶೈಕ್ಷಣಿಕ ವರ್ಗೀಕರಣಗಳು ಮತ್ತು ಶ್ರೇಣಿಕೃತ ವ್ಯವಸ್ಥೆಗಳನ್ನು 
ಅಭಿವೃದ್ಧಿಪಡಿಸಲಾಗಿದೆಯಾದರೂ ಐವತ್ತು ವರ್ಷಗಳ ನಂತರವೂ ಬ್ಲೂಮ್‌ರವರ 
ವರ್ಗಿಕರಣವೇ ಇಂದಿಗೂ ಪ್ರಮಾಣೀಕೃತ ನೆಲೆಗಟ್ಕಾಗಿ ಉಳಿದಿದೆ. 


ಬ್ಲೂಮ್‌ರವರ ವರ್ಗಿಕರಣ ಎಂದರೇನು? 


"ವರ್ಗೀಕರಣ" (taxonomy), ಮತ್ತು "ವಿಂಗಡಣೆ" (classification) ಇವೆರಡೂ 
ಸಮಾನಾರ್ಥಕಗಳೆಂದು ಭಾವಿಸಿದಾಗ ಆ ಪರಿಭಾಷೆ ಉಂಟುಮಾಡುವ ಮುಜುಗರ 
ಶಮನವಾಗುತ್ತದೆ. ಬ್ಲೂಮ್‌ರವರ ವರ್ಗೀಕರಣವು ಸಂಕೀರ್ಣಮಯವಾದ ಆರು 
ಸಂ೦ಜ್ಞಾನಾತ್ಮಕ ಹಂತಗಳಿಗೆ ಅನುಗುಣವಾಗಿ ಆಲೋಚನೆಯನ್ನು ವರ್ಗಿಕರಿಸುವ 
ಒಂದು ಬಹುಸ್ತರೀಯ ಮಾದರಿಯಾಗಿದೆ. ಹಲವು ವರ್ಷಗಳಿಂದಲೂ ಈ 
ಹಂತಗಳನ್ನು ಏರುವ ಮೆಟ್ಟೆಲುಗಳ ಸ್ವರೂಪದಲ್ಲಿ ಜಿತ್ರಿಸುತ್ತ ಬರಲಾಯಿತು, 
ಇದರ ಪರಿಣಾಮವಾಗಿ ಅನೇಕ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಆಲೋಚನೆಯಲ್ಲಿ 
ಉನ್ನತ ಮಟ್ಟಿಗಳಿಗೆ ಏರುತ್ತಾ ಸಾಗಿರಿ ಎಂದು ಬೋಧಿಸುವಂತಾಯಿತು. ಜ್ಞಾನ 
ಗುಹಿಕೆ ಮತ್ತು ಅನ್ನಯ - ಇವು ಕೆಳಸರದ ಮೂರು ಹಂತಗಳಾಗಿವೆ. ವಿಶ್ಲೇಷಣೆ, 
ಸಂಶ್ಲೇಷಣೆ ಮತ್ತು ಮೌಲ್ಯಮಾಪನ ಇವು ಮೇಲುಸ್ತರದ ಮೂರು ಹಂತಗಳಾಗಿವೆ. 


ವರ್ಗೀಕರಣ(೩ಂಗಂmy)ವು ಶ್ರೇಣಿ ಬದ್ಮವಾಗಿದ್ದು ಪ್ರತಿಯೊಂದು ಹಂತವು ಅದರ 
ಉನ್ನತ ಹಂತದೊಡನೆ ಅಂತರ್ಗತವಾಗಿರುತ್ತದೆ. ಇನ್ನೊಂದು ರೀತಿಯಲ್ಲಿ 
ಹೇಳುವುದಾದರೆ ಅನ್ವಯ ಹಂತದಲ್ಲಿ ಕಾರ್ಯೋನ್ನುಖನಾಗಿರುವ ಒಬ್ಬ 
ವಿದ್ಯಾರ್ಥಿಯು ವಿಷಯವೊಂದರ ಜ್ಞಾನ ಮತ್ತು ಗಹಿಕೆ ಹಂತಗಳ ಪ್ರಾಬೀಣ್ಯವನ್ನು 
ಸಹ ಪಡೆದಿರುತ್ತಾನೆ (UW Teaching Academy, 2003). ಕಳಸ್ತರದ ಮತ್ತು 
ಮೇಲುಸ್ತರದ ಆಲೋಚನೆ ಎಂದು ಸಹಜವಾಗಿ ವಿಂಗಡಣೆ ಮಾಡಲು ಈ ಏರ್ಪಾಡು 
ಹೇಗೆ ದಾರಿ ಮಾಡಿಕೊಟ್ಟೆದೆ ಎ೦ದು ಸುಲಭವಾಗಿ ನೋಡಬಹುದಾಗಿದೆ. 


ಬ್ಲೂಮ್‌ರವರ ವರ್ಗೀಕರಣ(ಂಗಂMyವು  ಕಾಲಗತಿಯ ಪರೀಕ್ಷೆಯಲ್ಲಿ 
ಖಂಡಿತವಾಗಿಯೂ ತೇರ್ಗಡೆಯಾಗಿದೆ. ಅದರ ಸುದೀರ್ಪ್ಹ ಇತಿಹಾಸ ಮತ್ತು 
ಜನಪ್ರಿಯತೆಯಿಂದಾಗಿ ಈ ವರ್ಗೀಕರಣವನ್ನು ವಿವಿಧ ರೀತಿಯಲ್ಲಿ 
ಸಂಕ್ಷೇಪಿಸಲಾಗಿದೆ, ವಿಸ್ತರಿಸಲಾಗಿದೆ ಮತ್ತು ಪುನರ್‌ ವ್ಯಾಖ್ಯಾನಕ್ಕೆ 
ಒಳಪಡಿಸಲಾಗಿದೆ. ಸಂಶೋಧನಾ ಫಲಿತಾಂಶಗಳು ವಿವಿಧ ಶ್ರೇಣಿಯ 
ವ್ಯಾಖ್ಯಾನಗಳು ಮತ್ತು ಅನ್ನ್ವಯಗಳಿಗೆ ದಾರಿ ಮಾಡಿಕೊಟ್ಟಿವೆ. ಇವುಗಳು ಸ್ನೂಲ 
ಅಧ್ಯಯನದಿಂದ ಹಿಡಿದು ಸವಿಸ್ತಾರವಾದ ವಿವರಣೆಗಳ ವ್ಯಾಪ್ತಿಗೆ ಒಳಪಟ್ಟೆವೆ. 
ಆದಾಗ್ಯೂ ಇತ್ತೀಚಿನ ಒಂದು ವಿಮರ್ಶೆ (ಮೂಲ ವರ್ಗೀಕರಣ(taxonomy)ದ 
ಸಂಪಾದಕರು  ಬ್ಲೂಮ್‌ರವರ ಮೊದಲಿನ ವಿದ್ಯಾರ್ಥಿ ಜೊತೆ ಸೇರಿ 
ಮಾಡಲಾದವಿಮರ್ಶೆ)ಯೊಂದು ವಿಶೇಷವಾಗಿ ಪರಿಶೀಲನಾ ಯೋಗ್ಯವಾಗಿದೆ. 


ಬ್ಲೂಮ್‌ರವರ ಪರಿಷ್ಕೃತ ವರ್ಗೀಕರಣ (taxonomy) (RBT) 


ಬ್ಲೂಮ್‌ರವರ ಮೊದಲ ಶಿಷ್ಠರ ಪೈಕಿ ಒಬ್ಬರಾದ  ಲೋರಿನ್‌ 
್ಯಂ೦ಡರ್‌ಸನ್‌ರವರು 1990ರ ಮಧ್ಯಭಾಗದಲ್ಲಿ ಹೊಸ ತಂಡವೊಂದರ 
ನೇತೃತ್ವದಲ್ಲಿ ವರ್ಗೀಕರಣ(೩x೦nಂmMy)ವನ್ನು ನವೀಕರಿಸುವ ದೃಷ್ಟಿಯಿಂದ ಒಂದು 
ಸಭೆ ನಡೆಸಿದರು. 21ನೇ ಶತಮಾನದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ 
ವರ್ಗೀಕರಣ(೩x೦ಗಂmMy ವನ್ನು ಪ್ರಸ್ತುತವಾಗುವ೦ಎ ಮಾಡುವುದು ಈ ಸಭೆಯ 
ಆಶಯವಾಗಿತ್ತು. ಈ ಬಾರಿ “'ಸಂಜ್ಞಾನಾತಕ ಮನೋವಿಜ್ಞಾನಿಗಳು, ಪಠ್ಯಕ್ರಮ 
ಸಿದ್ಧಾಂತಗಳ ವಿದ್ವಾಂಸರು ಮತ್ತು ಬೋಧನಾ ಸಂಶೋಧಕರುಗಳು ಹಾಗೂ ಪರೀಕ್ಸ್‌ 
ಮತ್ತು ಮೌಲ್ಯಮಾಪನ ತಜ್ಞರು - ಈ ಮೂರು ಗುಂಪುಗಳ ಪ್ರತಿನಿಧಿಗಳನ್ನು" 
ಒಳಗೊಂಡ ತಂಡದವರು ಸಭೆಯಲ್ಲಿ ಹಾಜರಿದ್ದರು. (Anderson, & Krathwohl, 
2001, p. xviii). ಮೂಲ ತಂಡದವರಂತೆ ಇವರೂ ಸಹ ಕಲಿಕೆಯನ್ನು ಅಧ್ಯಯನ 


ಮಾಡುವಲ್ಲಿ ಶ್ರದ್ಧೆ, ಕಾರ್ಯತತ್ಪರತೆ, ಉತ್ಸಾಹ ಹೊಂದಿದ್ದು ತಮ್ಮ ಕಾರ್ಯವನ್ನು 
ಪೂರ್ಣಗೊಳಿಸಲು ಆರು ವರ್ಷಗಳನ್ನು ವಿನಿಯೋಗಿಸಿದರು. 2001ರಲ್ಲಿ 
ಪ್ರಕಟಿವಾದ ವರ್ಗೀಕರಣ(೩xಂಗnಂmy)ದ ಈ ಪರಿಷ್ಠರಣೆಯು ಮೇಲ್ಲೋಟಿಕ್ಕ ಗೌಣ 
ಎಂದೆನಿಸಿದರೂ ಆಂತರ್ಯದಲ್ಲಿ ಮಹತ್ವಪೂರ್ಣವಾದ ಹಲವು 
ಬದಲಾವಣೆಗಳನ್ನು ಒಳಗೊಂಡಿತ್ತು. ಪರಿಷ್ಕರಣೆಯ ವಿವರಗಳನ್ನು ಹಾಗೂ 
ಬದಲಾವಣೆಗಳಿಗೆ ಕಾರಣಗಳನ್ನು ಒದಗಿಸುವ ಅನೇಕ ಅತ್ಯುತ್ತಮ 
ಸಂಪನ್ಮೂಲಗಳು ಲಭ್ಯವಿವೆ. ಇನ್ನೂ ಹೆಚ್ಚು ಸಂಕ್ಲಿಪವಾದ ಸಾರಾಂಶವೊಂದನ್ನು 
ಇಲ್ಲಿ ಒದಗಿಸಲಾಗಿದೆ. ಈ ಬದಲಾವಣೆಗಳು ಪ್ರಧಾನವಾಗಿ ಮೂರು ವರ್ಗಗಳಲ್ಲಿ 
ಕಂಡುಬರುತ್ತವೆ; ಪಾರಿಭಬಾಷಕ ಪದಗಳಲ್ಲಿ ಸಂರಚನೆಯಲ್ಲಿ ಮತ್ತು 
ಪ್ರಾಶಸ್ಮ್ಯದಲ್ಲಿ. 


ಪಾರಿಭಾಷಿಕ ಪದಗಳಲ್ಲಿನ ಬದಲಾವಣೆಗಳು 


ಎರಡು ಆವೃತ್ತಿಗಳಲ್ಲಿನ ಪಾರಿಭಾಷಿಕ ಪದಗಳ ಬದಲಾವಣೆ ಬಹುಶಃ 
ಮೇಲ್ನೋಟಕ್ಕೇ  ಕಾಣಿಸುವಂತಹುದು ಹಾಗೂ ಹೆಚ್ಚಿನ ಗೊಂದಲಕ್ಕೆ 
ದೂಡು ವ೦ಂತಹುದು. ಮೂಲಭೂತವಾಗಿ, ಬ್ಲೂಮ್‌ರವರ ಆರು ಪ್ರಧಾನ 
ವರ್ಗಗಳನ್ನು ನಾಮಪದ ರೂಪದಿಂದ ಕ್ರಿಯಾಪದದ ರೂಪಕ ಬದಲಾವಣೆ 
ಮಾಡಲಾಗಿದೆ. ಜೊತೆಗೆ ಮೂಲ ರೂಪದ ಕೆಳ ಹಂತದಲ್ಲಿ ಜ್ಞಾನಕ್ಕೆ 
ಮರುನಾಮಕರಣ ಮಾಡಲಾಗಿದೆ, ಅದು ಸ್ಮರಿಸಿಕೂಳ್ಳವುದು ಎಂದಾಗಿದೆ. 
ಅಂತಿಮವಾಗಿ, ಗಹಿಕೆ ಮತ್ತು ಸಂಶ್ಲೇಷಣೆಗಳನ್ನು "ಅರ್ಥಮಾಡಿಕೊಳ್ಳವುದು" 
ಮತ್ತು "ಸೃಜಿಸುವುದು" ಎಂದು ಹೆಸರಿಸಲಾಗಿದೆ. ಗೊಂದಲವನ್ನು ಕಡಿಮೆ ಮಾಡುವ 
ಪ್ರಯತ್ನದಲ್ಲಿ ಹೋಲಿಕೆಯ ಚಿತ್ರಗಳನ್ನು ಈ ಕೆಳಗೆ ಒದಗಿಸಲಾಗಿದೆ. 


Old Version New Version 


ಹಳೆಯ ಆವೃತ್ತಿ ಹೊಸ ಅವೃತ್ತಿ 
ಶೀರ್ಷಿಕೆ: ಪಾರಿಭಾಷಿಕ ಪದಗಳಲ್ಲಿನ ಬದಲಾವಣೆಗಳು 


ಈ ಜಿತವು ಪರಿಚಿತವಾಗಿರುವ ಬ್ಲೂಮ್‌ರವರ ವರ್ಗೀಕರಣ(ಂಂಗಂmy)ಕ್ಕೆ 
ಸಂವಾದಿಯಾದ ಹೊಸ ಪದಗಳನ್ನು ಬಿರೂಪಿಸುತದೆ. ವರ್ಗೀಕರಣದ ವಿವಿಧ 
ಹಂತಗಳನ್ನು ವಿವರಿಸುವ ನಾಮಪದಗಳು ಕಶ್ರಿಯಾಪದಗಳಾಗಿ 
ಬದಲಾಗಿರುವುದನ್ನು (ಉದಾ: ಅನ್ನಯದಿಂದ ಅನ್ವಯಿಸುವುದು) ಹಳೆಯ 
ಆವೃತ್ತಿಯ ಮೇಲಿನ ಎರಡು ಹಂತಗಳು ಹೊಸ ಆವೃತ್ತಿಯಲ್ಲಿ ಅದಲು 
ಬದಲಾಗಿರುವುದನ್ನು ಸಹ ಗಮನಿಸಬೇಕು ($chಟltz, 2005). ಹಳೆಯ ಆವೃತ್ತಿಯಲ್ಲಿ 
ಮೇಲಿನ ಸ್ಥಾನದಲ್ಲಿರುವ ಮೌಲ್ಯಮಾಪನವು ಹೊಸ ಆವೃತ್ತಿಯಲ್ಲಿ ಎರಡನೇ 
ಸ್ಥಾನಕ್ಕೆ ಚಲಿಸಿ ಮೌಲ್ಯಮಾಪನ ಮಾಡುವುದು ಎಂದಾಗಿದೆ, ಮೇಲಿನಿಂದ ಎರಡನೇ 
ಸ್ಥಾನದಲ್ಲಿರುವ ಸಂಶ್ಲೇಷಣೆ ಹಂತವು ಹೊಸ ಆವೃತ್ತಿಯಲ್ಲಿ ಮೊದಲ ಸ್ಥಾನಕ್ಕೆ 
ಚಲಿಸಿದೆ, ಅದನ್ನು ಸೃಜಿಸುವುದು ಎಂದು ಕರೆಯಲಾಗಿದೆ. 


wWೂಲ: http://www.odu.edu/educ/roverbau/Bloom/blooms_taxonomy.htm 


ಹೊಸ ಪದಗಳಿಗೆ ಈ ಕಳ ಕಂಡಂತೆ ವ್ಯಾಖ್ಯೆ ಒದಗಿಸಲಾಗಿದೆ. 


# ಸ್ಮರಿಸುವುದು: ದೀರ್ಪಾವಧಿ ನೆನಪಿನಿಂದ ಯುಕ್ತ ಜ್ಞಾನವನ್ನು ಮರಳಿ 
ಪಡೆಯುವುದು, ಗುರುತಿಸುವುದು ಮತ್ತು ಜ್ಞಾಪಿಸಿಕೊಳ್ಳುವುದು. 


೬ ಅರ್ಥಮಾಡಿಕೊಳ್ಳವುದು: ಲಿವಿತವಾದ, ಮೌಖಿಕವಾದ ಅಥವಾ ನಕ್ಲಾರೂಪದ 
ಸಂದೇಶಗಳನ್ನು ವ್ಯಾಖ್ಯಾನಿಸುವುದು,  ಉದಾಹರಿಸುವುದು, ಮಎವಿಂಗಡನೆ 
ಮಾಡುವುದು, ಸಾರಾಂಶ ತಿಳಿಸುವುದು, ಹೋಲಿಸುವುದು, ತೀರ್ಮಾನಿಸುವುದು 
ಮತ್ತು ವಿವರಿಸುವುದು. 


# ಅನ್ವಯಿಸುವುದು: ಕಾರ್ಯಗತವಾಗಿಸುವ ಮೂಲಕ ಅಥವಾ 
ಅನುಷ್ಠಾನಗೊಳಿಸುವ ಮೂಲಕ ವಿಧಾನವೊಂದನ್ನು ನೆರವೇರಿಸುವುದು ಅಥವಾ 
ಬಳಸಿಕೂಳ್ಳವುದು. 


# ವಿಶ್ಲೇಷಿಸುವುದು: ವಿಷಯವೊಂದನ್ನು ಅದು ಒಳಗೊಂಡಿರುವ ಬಾಗಗಳಾಗಿ 
ವಿಭಜಿಸುವುದು, ವ್ಯತ್ಯಾಸ ಮಾಡುವ ಮೂಲಕ, ಸಂಘಟಿಸುವ ಮೂಲಕ ಹಾಗೂ 
ಅನ್ವಯಿಸುವ ಮೂಲಕ ಭಾಗಗಳು ಒಂದರೊಡನೊಂದು ಹಾಗೂ ಒಟ್ಕಾರೆ 
ಸಂರಚನೆಯೊಂದಿಗೆ ಹೇಗೆ ಸಂಬಂಧ ಹೊಂದಿವೆ ಎಂಬುದನ್ನು ನಿರ್ಧರಿಸುವುದು. 


೬ ಮೌಲ್ಯಮಾಪನ ಮಾಡುವುದು: ಪರಿಶೀವಿಸುವ ಹಾಗೂ ಟೀಕಿಸುವ ಮೂಲಕ 
ಮಾನದಂಡಗಳು ಹಾಗೂ ಪ್ರಮಾಣಗಳ ಆಧಾರದ ಮೇಲೆ ನಿರ್ಣಯಗಳನ್ನು 
ಕೈಗೊಳ್ಳುವುದು. 


# ಸೃಜಿಸುವುದು: ಬಿಡಿ ಅಂಶಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಸುಸಂಗತ, ಸಮಗ್ರ 
ಚಿತ್ರಣ ರೂಪಿಸುವುದು; ಸೃಷ್ಟಿಸುವ, ಯೋಜಿಸುವ ಅಥವಾ ಬಿರ್ಮಾಣ ಮಾಡುವ 
ಮೂಲಕ ಬಿಡಿ ಅಂಶಗಳನ್ನು ಪುನರ್‌ ಸಂಘಟಿಸಿ ಹೊಸ ವಿನ್ಯಾಸ ಅಥವಾ 
ಸಂರಚನೆ ಮಾಡುವುದು. 


(Anderson & Krathwohl, 2001, pp. 67-68) ಸಂರಚನಾತ್ಮಕ ಬದಲಾವಣೆಗಳು 


ಸಂರಚನಾತಕ ಬದಲಾವಣೆಗಳು ಪ್ರಾರಂಭದಲ್ಲಿ ಅತಿಶಯವೆಂಬಂ೦ಎ 
ತೋರಿದರೂ ಸೂಕ್ಮವಾಗಿ ನೋಡಿದಾಗ ಅವು ಸಾಕಷ್ಟು ತರ್ಕಬದ್ದವಾಗಿದೆ 
ಎನಿಸುತದೆ. ಬ್ಲೂಮ್‌ರವರ ಮೂಲರೂಪದ ಸಂ೦ಜ್ಞಾನಾತ್ಮಕ 
ವರ್ಗೀಕರಣ(tax೦ಂಗಂmMy)ವು ಏಕ- ಆಯಾಮ ರೂಪದ್ಮಾಗಿತ್ತು. ಉತ್ಪನ್ನಗಳ 
ಸೇರ್ಪಡೆಯ ನಂತರ ಬ್ಲೂಮ್‌ರವರ ಪರಿಷ್ಕೃತ ವರ್ಗಿಕರಣ(೩x೦ಂಗಂmy)ು ಎರಡು 


ಆಯಮ ಹೊಂದಿರುವ ಕೋಷ್ಟಕದ ರೂಪ ಪಡೆಯುತದೆ. ಎರಡು 
ಆಯಾಮಗಳಲ್ಲಿ ಮೊದಲನೆಯದು ಜ್ಞಾನ ಆಯಾಮ(ಅಥವಾ ಕಲಿಯ ಬೇಕಾದ 
ಜ್ಞಾನದ ಒಂದು ವಿಧ)ವನ್ನು ಸೂಚಿಸಿದರೆ ಎರಡನೆಯದು ಸಂಜ್ಞಾನಾತ್ಮಕ 
ಪ್ರಕ್ರಿಯೆ(ಕಲಿಯಲು ಬಳಸಲಾಗುವ ಒಂದು ಪ್ರಕ್ರಿಯೆಯನ್ನು ಸೂಚಿಸುತದೆ. 


ಜ್ಞಾನ ಆಯಾಮದ ಪ್ರತಿಯೊಂದು ಹಂತವನ್ನು ಮೂರು ಅಥವಾ ನಾಲ್ಕು 
ವರ್ಗಗಳಾಗಿ ಉಪ ವಿಭಾಗ ಮಾಡಲಾಗಿದೆ. (ಉದಾಹರಣೆ: ವಾಸ್ತವಿಕ ಎಂಬುದನ್ನು 
ವಾಸ್ತವಿಕ, ಪಾರಿಭಾಷಿಕ ಪದಗಳ ಜ್ಞಾನ, ನಿರ್ದಿಷ್ಠ ವಿವರಗಳು ಮತ್ತು ಅಂಶಗಳ 
ಜ್ಞಾನ ಎಂದು ವಿಭಜಿಸಲಾಗಿದೆ ಸಂಜ್ಞಾನಾತಕ ಪ್ರಕ್ರಿಯೆ ಆಯಾಮದ 
ಹಂತಗಳನ್ನು ಸಹ ಪ್ರತಿ ಹಂತದಲ್ಲೂ ಕನಿಷ್ಟ ಮೂರರಿಂದ ಗರಿಷ್ಟ ಎಂಟಿ 
ವರ್ಗಗಳಾಗಿ ಉಪವಿಬಾಗ ಮಾಡಲಾಗಿದೆ. ಉದಾಹರಣೆಗೆ ಸ್ಮರಿಸು” ಎಂಬುದನ್ನು 
ಮೂರು ವರ್ಗಗಳಾಗಿ ಉಪವಿಭಾಗ ಮಾಡಲಾಗಿದೆ. ಅವುಗಳೆಂದರೆ ಸ್ಮರಿಸುವುದು, 
ಗುರುತಿಸುವುದು ಮತ್ತು ನೆನಪಿಗೆ ತಂದುಕೂೊಳ್ಳವುದು. ಹಾಗೆಯೇ 
ಅರ್ಥಮಾಡಿಕೊಳ್ಳವಿಕೆ ಎಂಬ ಹಂತವನ್ನು ಎಂಟು ಪ್ರತ್ಯೇಕ ವರ್ಗಗಳಾಗಿ 
ವಿಭಜಿಸಲಾಗಿದೆ. ಇದರ ಫಲವಾಗಿ ಲಭ್ಯವಾಗುವ ಹತ್ತೊಂಬತ್ತು ಉಪ ವರ್ಗಗಳನ್ನು 
ಹೊಂದಿರುವ ನಕ್ಲೆಯು ಕಲಿಕೆ ಉದ್ದೇಶಗಳನ್ನು ರೂಪಿಸಲು ಶಿಕ್ಷಕರಿಗೆ ಅತ್ಯ೦ತ 
ಸಹಕಾರಿಯಾಗಿದೆ. ಈ ಅಧ್ಯಾಯದ, “ಏಕೆ” ಮತ್ತು "ಹೇಗೆ" ವಿಭಾಗಗಳೂ 
ವರ್ಗಿಕರಣ (t೩axಂಗಂMy) ಕೋಷ್ಟಕದ ಉಪಯೋಗ ಮತ್ತು ಬಳಸಿಕೊಳ್ಳಬಹುದಾದ 
ನಿರ್ದಿಷ್ಠ ಉದಾಹರಣೆಗಳ ಬಗ್ಗೆ ಹೆಚ್ಚಿನ ವಿವರಗಳನ್ನು ಒದಗಿಸುತವೆ. 


ಮಹತ್ವ ನೀಡುವಿಕೆಯಲ್ಲಿ ಬದಲಾವಣೆಗಳು: 


ಪರಿಷ್ಕೃತ ವರ್ಗೀಕರಣ(ಂಗಂMy)ದಲ್ಲಿ ಕಂಡುಬರುವ ಮೂರನೆಯ ಹಾಗೂ 
ಕೊನೆಯ ಅಂಶವೆಂದರೆ ಮಹತ್ವ ನೀಡುವಿಕೆ. ಈಗಾಗಲೇ ಗಮನಿಸಿರುವಂತೆ 
ವರ್ಗೀಕರಣ(೦ಗಂMy)ವನ್ನು 'ಅನಿರೀಕ್ಸಿತವಾಗಿ. ಅಸಂಖ್ಯ ತಂಡಗಳು 
ಬಳಸಿದವು. ಇವರುಗಳನ್ನು ಮೂಲ ಪ್ರಕಟಿಣೆಯ ಬಳಕದಾರರೆ೦ಂದು ಯಾರೂ 
ಪರಿಗಣಿಸಿರಲಿಲ್ಲ. ಈ ಸಂಗತಿಯನ್ನು ಸ್ವತಃ ಸಂಗತಿ ಬ್ಲೂಮ್‌ರವರೇ ಗುರುತಿಸಿದ್ದರು. 
ಪರಿಷ್ಕೃತ ವರ್ಗೀಕರಣ(೦ಗಂMy)ವು ಹೆಚ್ಚು ವಿಶಾಲ ವರ್ಗದ ಬಳಕೆದಾರರನ್ನು 
ತಲುಪುವ ಉದ್ದೇಶದ್ದಾಗಿದೆ. 'ಮಹತ್ವ್ತ ನೀಡುವವಿಕ'ಯ ಉಪಯೋಗಮವೇನೆಂದರೆ, 


ಪಠ್ಯಕ್ರಮ ಯೋಜನೆ, ಬೋಧನೆ ಮತ್ತು ಮೌಲ್ಯಮಾಪನ ಮಾಡಲು ಇದು ಹೆಚ್ಚು 
ಪ್ರಮಾಣಿತ ಸಾಧನವಾಗಿದೆ. 


ಬ್ಲೂಮ್‌ರವರ ವರ್ಗೀಕರಣವನ್ನು ಏಕ ಬಳಸಬೇಕು? 


ಇತಿಹಾಸ ಈಗಾಗಲೇ ಕಂಡರಿಸಿದಂತೆ, ವ್ಯಾಪಕವಾಗಿ ಬಳಕೆಯಲ್ಲಿರುವ ಹಾಗೂ 
ಪ್ರಸಿದ್ಧವಾಗಿರುವ ಈ ವ್ಯವಸ್ಥೆಯು ಒಂದು ಶೂನ್ಯವನ್ನು ತುಂಬಿರುವುದಲ್ಲದೇ 
ಆಲೋಚನೆ ಮತ್ತು ಕಲಿಕಾ ಪ್ರಕ್ರಿಯೆಗಳ ಮೊತ್ತ ಮೊದಲ ವ್ಯವಸ್ಥಿತ ವರ್ಗೀಕರಣ 
ಪದ್ದತಿಯಾಗಿ ಶಿಕಣ ತಜರುಗಳಿಗೆ ಒದಗಿ ಬಂದಿದೆ. ಈ ವರ್ಗೀಕರಣದಲ್ಲಿ ಕಂಡು 
ಬರುವ ಆರು ಹಂತಗಳಲ್ಲಿ ಪ್ರತಿ ಹಿಂದಿನ ಹಂತದ ಕೌಶಲ್ಯ ಅಥವಾ ಸಾಮರ್ಥ್ಯದ 
ಗಳಿಕೆಯು ಕ್ಲಿಷ್ಟಕರವಾದ ಮುಂದಿನ ಹಂತಕ್ಕ ಹೋಗಲು ಅಗತ್ಯವಾಗಿರುತ್ತದೆ. 
ಇಂತಹ ಸಂಚಿತ, ಶ್ರೇಣಿಕೃತ ನೆಲೆಗಟ್ಟಿನ್ನು ಹೊಂದಿರುವ ವ್ಯವಸ್ಥೆಯನ್ನು 
ಅರ್ಥಮಾಡಿಕೊಳ್ಳವುದು ಸುಲಭ. ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ 
ಸಾಮರ್ಥ್ಯವನ್ನು ಅನಿವಾರ್ಯವಾಗಿ ಅಳೆಯಲೇ ಬೇಕಾಗಿರುತ್ತದೆ. ಅದನ್ನು 
ನಿಖರವಾಗಿ ನಿರ್ವಹಿಸಲು ಕಲಿಕೆಯಲ್ಲಿ ಪ್ರಮುಖವಾಗಿರುವ ಬೌದ್ದಿಕ ವರ್ತನೆಯ 
ಹಂತಗಳನ್ನು ವರ್ಗೀಕರಿಸುವ ಒಂದು ವ್ಯವಸ್ಥೆಯ ಅಗತ್ಯವಿರುತ್ತದೆ. ಬ್ಲೂಮ್‌ರವರ 
ವರ್ಗೀಕರಣ(೩x೦ಂಗಂMy)ವು ಆಲೋಚನೆಯನ್ನು ಅಳೆಯಲು ಒಂದು ಸಾಧನವನ್ನು 
ಒದಗಿಸಿದೆ. 


ಕಳೆದ ಐದು ದಶಕಗಳಲ್ಲಿ ಸಮಾಜವು ನಾಟಿಕೀಯ ಬದಲಾವಣೆಗಳನ್ನು ಕಂಡಿದ್ದು 
ಈ ಹಿನ್ನೆಲೆಯಲ್ಲಿ ಭಬ್ಲೂಮ್‌ರವರ ವರ್ಗೀಕರಣ(ax೦nಂMy) ಇಂದಿನ ಶಿಕ್ಷಕರ 
ಅಗತ್ಯವನ್ನು ಪೂರೈಸಲು ಹೆಚ್ಚು ಶಕ್ತಿಯುತ ಸಾಧನವಾಗಿ ಲಭ್ಯವಾಗಿದೆ. 
ಬ್ಲೂಮ್‌ರವರ ಪರಿಷ್ಕತ ವರ್ಗೀಕರಣ (tax0nಂMy) ಕೋಷ್ಟಕದ ಜಾಲವು 
ವರ್ಗಗಳು, ಶೈಕ್ಷಣಿಕ ಗುರಿಗಳು, ಉದ್ದೇಶಗಳು, ಉತ್ಪನ್ನಗಳು, ಮತ್ತು 
ಚಟುವಟಿಕೆಗಳು- ಇವುಗಳ ನಡುವಿನ ಹೊಂದಾಣಿಕೆಯ "ಒಂದು ಸ್ಪಷ್ಟ, ಸಂಕ್ಲಿಪ, 
ಚಿತ್ರ ರೂಪದ ಬಿರೂಪಣೆ' ಯನ್ನು (Krathwohl, 2002) ಒದಗಿಸುತ್ತದೆ. 


ಇಂದಿನ ಶಿಕ್ಷಕರು ತರಗತಿಯ ವೇಳೆಯನ್ನು ಹೇಗೆ ಬಳಸಿಕೊಳ್ಳಬೇಕೆ೦ಂಬುದರ ಬಗ್ಗೆ 
ಕಟ್ಟಿನಿಟ್ಟ್ಠಾದ ಬಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಸ್ಥಳೀಯ, ರಾಜ್ಯ, 
ಹಾಗೂ ರಾಷ್ಟ ಮಟ್ಟದ ಮಾನದಂಡಗಳ ಜೊತೆ ಶಿಕ್ಷಣ ಉದ್ದೇಶಗಳ ಸ್ಪಷ್ಟ 
ಹೊಂದಾಣಿಕೆ ಇಂದು ಅತ್ಯಗತ್ಯವಾಗಿದೆ. ಬೃಹತ್‌ ಪದಬಂಧದ ಭಾಗಗಳಂತೆ 
ಎಲ್ಲವೂ ಒಂದಕ್ಕೊಂದು ಸರಿಯಾಗಿ ಸೇರ್ಪಡೆಯಾಗಬೇಕು. ಭಬ್ಲೂಮ್‌ರವರ 


ಪರಿಷತ ವರ್ಗೀಕರಣ (ax೦ಗnಂMy) ಕೋಷ್ಟಕವು ಪ್ರತಿಯೊಂದು ಪಾಠ 
ಯೋಜನೆಯ ಉದ್ದೇಶ, "ಅಗತ್ಯವಾದ ಪ್ರಶ್ನೆ" ಗುರಿ ಅಥವಾ ಉದ್ದೇಶ ಇವುಗಳ 
ಬಿಚಿತ್ಯವನ್ನುಸೃಷ್ಟೀಕರಿಸುತದೆ. ಮೇಲೆ ತೋರಿಸಿರುವ ಒರೆಗಾನ್‌ ರಾಜ್ಯ 
ವಿಶ್ವವಿದ್ಯಾಲಯ ರೂಪಿಸಿರುವ ಇಪ್ಪತ್ತನಾಲ್ಕು ಕೋಶಗಳನ್ನು ಒಳಗೊಂಡಿರುವ 
ಜಾಲವನ್ನು ಮುದ್ರಿಸಲು ಸಾಧ್ಯವಾಗುವ ವರ್ಗೀಕರಣ (taxonomy) ಕೋಷ್ಠಕ 
ಉದಾಹರಣೆಗಳ ಜೊತೆಗೂಡಿಸಿ ಪಾಠದ ಉದ್ದೇಶವನ್ನು ಸ್ಪಷ್ಟಬಮಾಗಿ ತಿಳಿಸಲು 
ಬಳಸಿಕೊಳ್ಳಬಹುದಾಗಿದೆ. ಹೀಗೆ ಬಳಸಿದಾಗ 'ಅಗತ್ಯವಾದ ಪ್ರುಶ್ನೆ' ಅಥವಾ ಪಾಠದ 
ಉದ್ದೇಶ ಸ್ಪಷ್ಟವಾಗುತ್ತದೆ. 


ಬ್ಲೂಮ್‌ರವರ ವರ್ಗೀಕರಣವನ್ನು ಹೇಗೆ ಉಪಯೋಗಿಸಬಹುದು? 


ವರ್ಲ್ಡ್‌ ವೈಡ್‌ ವೆಬ್‌ ನಲ್ಲಿ ಹುಡುಕ ನೋಡಿದರೆ ಬ್ಲೂಮ್‌ರವರ ವರ್ಗೀಕರಣವನ್ನು 
ವಿವಿಧ ಸನ್ನಿವೇಶಗಳಲ್ಲಿ ಅನ್ನಯಿಸಿರುವುದರ ಬಗ್ಗೆ ಸ್ಪಷ್ಟ ಪುರಾವೆಗಳು 
ದೊರಕುತದೆ. ಪ್ರಚಲಿತ ಫಲಿತಾಂಶವು ವ್ಯಾಪಕ ಅನ್ವಯಗಳನ್ನು 
ಪರಿಚಯಿಸಿಕೊಡುತದೆ. ತುಕ್ಕು ನಿವಾರಣಾ ತರಬೇತಿಯಿಂದ ಹಿಡಿದು ವೈದ್ಯಕೀಯ 
ತಯಾರಿಯವರೆಗಿನ ಎಲ್ಲ ವಿವರಣೆಗಳನ್ನು ಹೊಂದಿರುವ ಲೇಖನಗಳ ಮತ್ತ ವೆಬ್‌ 
ಸೈಟ್‌ ಗಳನ್ನು ಒಳಗೊಂಡಿದೆ. ಶಿಕಕನೊಬ್ಬ ಹೆಚ್ಚು ಕಡಿಮೆ ಎಲ್ಲಾ 
ಸಂದರ್ಭಗಳಲ್ಲೂ ವಿದ್ಯಾರ್ಥಿಗಳ ತಂಡವೊಂದನ್ನು ವ್ಯವಸ್ಥಿತ ಚೌಕಟ್ಟು 
ಬಳಸಿಕೊಂಡು ಕಲಿಕೆ ಪ್ರಕ್ರಿಯೆಯೊ೦ದರ ಮೂಲಕ ಮುನ್ನಡೆಸಲು ಅಪೇಕ್ಲಿಸಿದಲ್ಲಿ 
ಬ್ಲೂಮ್‌ರವರ ವರ್ಗಿಕರಣವು ಸಹಾಯ ಮಾಡಬಲ್ಲದು. ಆದರೂ ಸಹ ಶೈಕ್ಷಣಿಕ 
ಸೆಟ್ಟಿಂಗ್‌ (K-9rಗಟೂಕೀೀ ಬಹಳ ವಿರಳವಾಗಿ ಬಳಕೆಯಾಗುವ ಅನ್ವಯವಾಗಿದೆ. 
ದೃಷ್ಟಾಂತವೊಂ೦ದರ ಸಂಕ್ಲಿಪ್ಠ ವಿವರಣೆಯನ್ನು ಈ ಕೆಳಗೆ ವರ್ಣಿಸಲಾಗಿದೆ. 


ಥಿಯರಿ ಇಂಟು ಪ್ರಾಕ್ಟೀಸ್‌ ಎ೦ಬ ಶೈಕ್ಷಣಿಕ ನಿಯತಕಾಲಿಕೆಯು ತನ್ನ ಒಂದು ಇಡೀ 
ಸಂಚಿಕೆಯನ್ನು  ಬ್ಲೂಮ್‌ರವರ ಪರಿಷ್ಕೃತ ವರ್ಗೀಕರಂ(taxonomy)ಕ್ವ 
ಮೀಸಲಿರಿಸಿತ್ತು. "ತಂಡದಿಂದ ಬೋಧಿತವಾದ, ಸಂಯೋಜಿತ, ವಿಷಯಾಧಾರಿತ 
ಘಟಕಗಳನ್ನು ಯೋಜಿಸಿ ಮತ್ತು ರವಾನಿಸಲು ಪರಿಷ್ಕೃತ 
ವರ್ಗೀಕರಣ(x೦ಗಂMy) ವನ್ನು ಬಳಸುವಿಕೆ" ಎಂಬ ಶೀರ್ಷಿಕೆಯ ಲೇಖನವನ್ನು ಆ 
ಸಂಚಿಕ ಒಳಗೊಂಡಿದೆ (Ferguson, 2002). 


ಆ ಲೇಖನದ ಲೇಖಕರು "ಪಾಶ್ಚಿಮಾತ್ಯ ಸಂಸ್ಕೃತಿ" ಎ೦ಬ ಶೀರ್ಷಿಕೆೌಯುಳ್ಳ ಇಂಗ್ಲೀಷ್‌ 
ಮತ್ತು ಚರಿತ್ರೆ ವಿಷಯಗಳ ಸಂಯೋಜಿತ ಕೋರ್ಸನ್ನು ಯೋಜಿಸಿ, ಬೋಧಿಸಲು 


ಬ್ಲೂಮ್‌ರವರ  ವರ್ಗೀಕರಣಗ(೩x೦ಂಗಂMy)ದ ಬಳಕೆಯನ್ನು ವಿವರಿಸಿದ್ದಾರೆ. 
ವರ್ಗಿಕರಣ(೩x೦ಂಗಂMy)ವು ಎರಡು ವಿಬಿನ್ನ ವಿಷಯಗಳಿಗೆ ಸಂಬಂಧಿಸಿದ ರಾಜ್ಯ 
ಮಟ್ಟಿದ ಮಾನದಂಡಗಳನ್ನು ಭಾಷಾಂತರಿಸಿಕೊಂಡು ಚರ್ಚಿಸಲು ಬೇಕಾಗುವ 
ಸಾಮಾನ್ಯ ಪರಿಭಾಷೆಯನ್ನು ಶಿಕ್ಷಕ ತಂಡದವರಿಗೆ ಒದಗಿಸಿತು. ಅಲ್ಲದೆ, 
ವರ್ಗಿಕರಣ(೩x೦ಂಗಂMy)ವು ಹೇಗೆ ಅವರ ವಿಷಯಗಳು ಒಂದರೊಡನೊಂದು 
ಸಮನ್ನ್ವಯಗೊಂಡಿವೆ ಮತ್ತು ಅವರುಗಳು ಹೇಗೆ ಪರಿಕಲ್ಪನಾತ್ಮಕ ಮತ್ತು 
ವಿಧಾನಾತಕ ಜ್ಞಾನವನ್ನು ಜೊತೆ ಜೊತೆಯಾಗಿ ಬೆಳೆಸಬಹುದು ಎಂಬುದನ್ನು 
ತಿಳಿದುಕೊಳ್ಳಲು ಸಹಾಯಮಾಡಿತು. ಮಾತ್ರವಲ್ಲ ಪರಿಷ್ಕೃತ ವರ್ಗೀಕರಣ 
ವ್ಯವಸ್ಥೆ ((ಣಂಗಂMy) ಯಲ್ಲಿನ ವರ್ಗೀಕರಣ(೩x೦ಂಗಂMy) ಕೋಷ್ನಕವು ಚರಿತೆ ಮತ್ತು 
ಇಂಗ್ಲೀಷ್‌ ಶಿಕ್ಷಕರಿಗೆ ಮೌಲ್ಯಮಾಪನ ಕಾರ್ಯದ ಬಗ್ಗೆ ಹೊಸ ದೃಷ್ಟಿ ಕೋನವನ್ನು 
ಒದಗಿಸಿತಲ್ಲದೇ ವಿದ್ಯಾರ್ಥಿಗಳು ಹೆಚ್ಚು ಸಂಕೀರ್ಣ ಹಂತದ ಆಲೋಚನೆ ನಡೆಸಲು 
ಬೇಕಾಗುವ ಅಗತ್ಯ ನಿಯೋಜಿತ ಕಾರ್ಯ ಮತ್ತು ಯೋಜನೆಗಳನ್ನು ಶಿಕ್ಷಕರು 
ತಯಾರು ಮಾಡಲು ವರ್ಗೀಕರಣವು ಸಹಾಯ ಮಾಡಿತು (Abstract, Ferguson, 
2002). ಇದಲ್ಲದೆ, The Encyclopedia of Educational Technology ಎ೦ಬ ಹೆಸರಿನ ವೆಬ್‌ 
ಸೈಟ್‌ ಪ್ರಮಾಣಗಳು ಹಾಗೂ ಪರೀಣ್ಣಿಗಳಿಗೆ ಉದ್ದೇಶಗಳು ಹೊಂದುವಂತೆ 
ಬರೆಯಲು, ಪರೀಕ್ಷಿಸಲು, ಉದ್ದೇಶಗಳನ್ನು ನಿರೂಪಿಸಲು ಪರಿಷ್ಕತ ವರ್ಗೀಕರಣ 
(taxಂಗಂMy), ಕೋಷ್ಟಕ ವನ್ನು ಬಳಸುವುದರ ಬಗ್ಗೆ ಅತ್ಯುತ್ತಮವಾದ ಹಾಗೂ 
ವ್ಯಾಪಕವಾದ ವಿವರಣೆಗಳನ್ನು ಒಳಗೊಂಡಿದೆ. 


ಈ ವೆಬ್‌ಸೈಟ್‌ ಮೂರು ತಖ್ಮೆಗಳನ್ನು ಒಳಗೊಂಡಿದ್ದು ಅದರಲ್ಲಿ ಒಂದು " ಅಸ್ಪಷ್ಟ 
ಉದ್ದೇಶಗಳು" ಮತ್ತು "ಪರಿಷತ ಉದ್ದೇಶಗಳು" ಇವೆರಡನ್ನೂ ಹೋಲಿಕೆ 
ಮಾಡುತ್ತದೆ. 


ಬ್ಲೂಮ್‌ ಅವರ ಸಂಗಡಿಗರು ಪ್ರಾರಂಭದಲ್ಲಿ ವಿವಿಧ ವಿಶ್ವವಿದ್ಯಾನಿಲಯದ 
ಜೋಧಕ ಸಿಬ್ಬಂದಿಗಳ ಅನವಶ್ಯಕ ಪ್ರಯತ್ನಗಳನ್ನು ಕಡಿಮೆ ಮಾಡುವ 
ನಿರೀಕ್ಷೆಯಿಂದ ಅವರನ್ನು ಭೇಟಿ ಮಾಡಿದ್ದರು. ಪ್ರಾರಂಭದಲ್ಲಿ ಅವರ ಉದ್ದೇಶ 
ಒಂದೇ ರೀತಿಯ ಶೈಕ್ಷಣಿಕ ಉದ್ದೇಶಗಳನ್ನು ಅಳತೆಮಾಡುವ ಪ್ರಶ್ನೆಗಳ ವಿನಿಮಯ 
ಕಾರ್ಯವನ್ನು ಸುಗಮಗೊಳಿಸುವುದಕ್ಕೆ ಸೀಮಿತವಾಗಿತ್ತು. 
ವರ್ಗೀಕರಣಂ(taxonomy) ವೆಂಬುದು ಶೈಕ್ಷಣಿಕ ಉದ್ದೇಶಗಳು, ಶೈಕ್ಷಣಿಕ 
ಅನುಭವಗಳು, ಕಲಿಕೆ ಪ್ರಕ್ರಿಯೆಗಳು ಮತ್ತು ಮೌಲ್ಯಮಾಪನ ಮಾಡುವ ಪ್ರಶ್ನೆಗಳು 
ಹಾಗೂ ಸಮಸ್ಯೆಗಳನ್ನು (Paul, 1985 p. 39), ವಿಂಗಡಿಸುವ ವಿಧಾನವೆಂದು ಭಾವಿಸಿ 


ಹೆಚ್ಚಿನ ಸಂಖ್ಯೆಯ (ಬಹುತೇಕ ಬಹುಆಯ್ಯೆಯುಳ್ಳ ಮಾದರಿಯ) ಪ್ರಶ್ನೆಗಳನ್ನು 
ಸೇರಿಸಲಾಯ್ದ. ಇದು ಪ್ರತಿಯೊಂದು ಹಂತದ ವರ್ಗೀಕರಣ(taxonಂmMyದ ಜೊತೆ 
ನಿರ್ದಿಷ್ಠ ಕ್ರಿಯಾಪದ ಮತ್ತು ಉತ್ಪನ್ನಗಳು ಸಹಜ ಸಂಬಂಧ ಹೊಂದಿರಲು 
ಸಹಾಯಮಾಡಿತು. ಹೀಗಾಗಿ ಶಿಕ್ಷಕರು ಪರಿಣಾಮಕಾರಿ ಪಾಠಯೋಜನೆ 
ತಯಾರಿಸುವಾಗಲೆಲ್ಲಾ ಮಾರ್ಗದರ್ಶನಕ್ಕಾಗಿ ಹೆಚ್ಚಿನ ಸಂದರ್ಭಗಳಲ್ಲಿ 
ಬ್ಲೂಮ್‌ರವರ ವರ್ಗೀಕರಣ(x೦ಂಗಂmy)ವನ್ನು ಬಳಸಿಕೊಳ್ಳುತ್ತಾರೆ. 


ಹಾಗೆಯೇ ಪರಿಷ್ಕೃತ ವರ್ಗೀಕರಣವು ಸಂಜ್ಞಾನಾತಕ ಪ್ರಕ್ರಿಯೆ ಆಯಾಮಾದ 
ಪ್ರತಿಯೊಂದು ಹಂತದೊಂದಿಗೂ ವಿರ್ದಿಷ್ಠ ಕ್ರಿಯಾಪದ ಮತ್ತು ಉತ್ಪನ್ನಗಳು 
ಹೊಂದಿರುವ ಸಂಬಂಧವನ್ನು ಒಳಗೊಂಡಿದೆ. ಆದಾಗ್ಯೂ ಅದರ ಹತ್ತೊಂಬತ್ತು 
ಉಪವರ್ಗಗಳು ಮತ್ತು ಎರಡು ಆಯಾಮಗಳ ಸಂಘಟನೆಯ ಕಾರಣದಿಂದಾಗಿ 
ಒಂದು ನಿರ್ದಿಷ್ಠ ಹಂತದಲ್ಲಿ ನಿರ್ದಿಷ್ಠ ಕಿಯಾಪದ ಅಥವಾ ಉತ್ಪನ್ನದ ಔಚಿತ್ಯದ 
ಕುರಿತು ಹೆಚ್ಚು ಸ್ಪಷ್ಟತೆ ನೀಡುತ್ತದೆ ಮತ್ತು ಗೊಂದಲ ಕಡಿಮೆ ಮಾಡುತ್ತದೆ. ಹಾಗಾಗಿ 
ಪರಿಷ್ಟತ ವರ್ಗೀಕರಣ(೩್‌೦ಂಗಂMy)ವು ಶಿಕ್ಷಕರಿಗೆ ತಮ್ಮ ಪಾಠಯೋಜನೆಗಳನ್ನು 
ವಿನ್ಯಾಸಗೊಳಿಸಲು ಸಹಾಯ ಮಾಡಬಲ್ಲ ಹೆಚ್ಚು ಶಕ್ತಿಯುತವಾದ ಸಾಧನವಾಗಿ 
ಪರಿಣಮಿಸಿದೆ. 


ಈ ಮೊದಲೇ ತಿಳಿಸಿದಂತೆ, ಹಲವಾರು ವರ್ಷಗಳ ಅವಧಿಯಲ್ಲಿ ಬ್ಲೂಮ್‌ರವರ 
ವರ್ಗೀಕರಣ(೩x೦ಂಗಂMy)ವು ಉನ್ನತ ಮತ್ತು ಕಳಗಿನ ಮಟ್ಟದ ಆಲೋಚನೆ ಈ 
ಪದಗಳನ್ನು ಒಳಗೊಂಡ ಶೈಕ್ಷಣಿಕ ಪರಿಕಲ್ಪನೆಗಳನ್ನು ಒದಗಿಸಿದೆ. ಇದು ಬಹುವಿಧ 
ಬುದ್ದಿಶಕ್ತಿ (Noble, 2004), ಸಮಸ್ಯೆ ಪರಿಹಾರ ಕೌಶಲ್ಯ, ಸೃಜನಾತ್ಮಕ ಮತ್ತು 
ವಿಮರ್ಶಾತ್ಮಕ ಚಿ:೦ತನೆ ಹಾಗೂ ಇತ್ತೀಚೆಗಿನ ತಂತ್ರಜ್ಞಾನ ಸಮನ್ವಯಗಳ ಜೊತೆ 
ನಿಕಟಿವಾದ ಸಂಬಂಧವನ್ನು ಹೊಂದಿದೆ. ಉದಾಹರಣೆಗೆ, ಜಾರ್ಜಿಯ ರಾಜ್ಯದ ಕ- 
೧೨ ತಂತ್ರಜ್ಞಾನ ಯೋಜನೆ ತಮ್ಮ ವೆಬ್‌ ಸೈಟ್‌ನಲ್ಲಿ ತಂತ್ರಜ್ಞಾನ ಹೊಂದಾಣಿಕೆ 
ಸೂಚಿಸುವ ಅತ್ಯುತ್ತಮ ರೇಖಾ ಚಿತ್ರವನ್ನು ಸೇರ್ಪಡೆ ಮಾಡಿದೆ. ಬೋಧನಾ ತಂತ್ರ 
ಮತ್ತು ಅಧಿಕೃತತೆ ಎಂಬೆರಡು ಅಕ್ಷಗಳ ಮೂಲಕ ಉಂಟಾಗುವ ಕಲಿಕೆಯ ಜೊತೆ 
ಬ್ಲೂಮ್‌ರವರ ವರ್ಗೀಕರಣ(xಂಗಂmMy)ವನ್ನು ಬಳಸಿಕೊಳ್ಳಲಾಗಿದೆ. 


ಒಮಾಹಾ ಪಬ್ಲಿಕ್‌ ಶಾಲೆಗಳ ಶಿಕಕರ ಕಾರ್ನರ್‌ ಪಠ್ಯಕ್ಕೆ ನಿಗದಿಪಡಿಸಿದ 
ರೂಪಾಂತರವೊಂ೦ದಕ್ಕ ಪರಿಷ್ಕೃತ ವರ್ಗೀಕರಣ(೩ಂಗಂಗy) ವನ್ನು ಬಳಸಿಕೊಂಡು 
ಗೋಲ್ಲಿಲಾಕ್ಸ್‌ ಮತ್ತು ಕರಡಿಗಳು ಎಂಬ ಕತೆಯನ್ನು ಆಧರಿಸಿ ಒಂದು ಪಾಠದ 


ಉದ್ದೇಶವನ್ನು ಪರಿಚಯಿಸಿದೆ. ಪರಿಷತ ವರ್ಗೀಕರಣ (taxonomy) 
ಕೋಷ್ಠಕದಲ್ಲಿ ಪ್ರದರ್ಶಿಸಿರುವ ಬೌದ್ದಿಕ ಪ್ರಕ್ರಿಯೆಗಳ ಆರು ಹಂತಗಳಿಗೂ 
ಸಂಬಂಧಿಸಿದಂತೆ ಪಾಠದ ಉದ್ದೇಶವನ್ನು ಪ್ರಸ್ತುತ ಪಡಿಸಲಾಗಿದೆ. 


ಸ್ಮರಿಸು: ಗೋಲ್ಮಿಲಾಕ್ಸ್‌ ಎಲ್ಲಿ ಜೀವಿಸಿದ್ದಳು ಎ೦ಬುದನ್ನು ವರ್ಣಿಸಿ: 


ಅರ್ಥೈಸು: ಗೋಲ್ಲಿಲಾಕ್ಸ್‌ಳ ಕತೆ ಯಾವುದಕ್ಕೆ ಸಂಬಂಧಿಸಿದೆ ಎಂಬುದನ್ನು 
ಸಾರಾಂಶ ರೂಪದಲ್ಲಿ ತಿಳಿಸಿ. 


ಅನ್ವಯಿಸು: ಗೋಲ್ಲಿಲಾಕ್ಸ್‌ ಮನೆಯ ಒಳಗೆ ಏತಕ್ಕೆ ಹೋದಳು ಎಂಬುದಕ್ಕೆ ಒಂದು 
ಸಿದ್ಧಾಂತವನ್ನು ರೂಪಿಸಿ. 


ವಿಶ್ಲೇಷಿಸು: ಪ್ರತಿಯೊಂದು ಕತೆಯ ಘಟನೆಗೆ ಸಂಬಂಧಿಸಿದಂತೆ ಗೋಲ್ಲಿಲಾಕ್ಸ್‌ ಹೇಗೆ 
ಪ್ರತಿಕ್ರಿಯಿಸುತಾಳೆ ಮತ್ತು ವಮಬೀವು ಹೇಗೆ ಪತಿಕಿಯಿಸುವಿರಿ ಎಂಬುದರ 
ವ್ಯತ್ಯಾಸವನ್ನು ವಿಶ್ಲೇಷಿಸಿ. 


ಮೌಲ್ಯಮಾಪನ ಮಾಡು: ಗೋಲ್ಲಿಲಾಕ್ಸ್‌ಗೆ ನಿಜವಾಗಿಯೂ ಹೀಗಾಯಿತೇ ಅಥವಾ 
ಇಲ್ಲವೇ ಎನ್ನುವುದನ್ನು ಮಾಪನ ಮಾಡಿ. 


ಸೃಜಿಸು: ಗೋಲ್ಲಿಲಾಕ್ಸ್‌ ಕತೆಯನ್ನು ಹೊಸರೂಪದಲ್ಲಿ ತಿಳಿಸಲು ಒಂದು ಹಾಡು, 
ಲಘು ಪ್ರಹಸನ, ಕವಿತೆ ಅಥವಾ ಸಂಭಾಷಣೆಯನ್ನು ರಚಿಸಿ. 


ಬ್ಲೂಮ್‌ರವರ ವರ್ಗೀಕರಣ(೩aಂಗಂMಣ್ರ)ದ ಅನ್ನಯಿಸುವಿಕಗೆ ಇದು ಒಂದು 
ಅತ್ಯಂತ ಸರಳ ಉದಾಹರಣೆಯಾದರೂ ಪರಿಷತ ವರ್ಗೀಕರಣ (taxonomy) 
ಕೋಷ್ಟಕದ ಸುಲಭ ಬಳಕ ಹಾಗೂ ಉಪಯುಕ್ತತೆಯನ್ನು ಇದು 
ಪರಿಚಯಿಸಿಕೂಡುತ್ತದೆ ಎ೦ಬ ಆಶಯ ಲೇಖಕರಿಗಿದೆ. 


ಕೂನೆಯ ಮಾತು: 


ಅಸಂಖ್ಯಾತ ಜನರು ಬ್ಲೂಮ್ರುವರ ಮೂಲ ವರ್ಗೀಕರಣ(x೦ಗಂMy) ವನ್ನು 
ತಿಳಿದಿದ್ದಾರೆ, ಪ್ರೀತಿಸುತ್ತಾರೆ ಮತ್ತು ಆರಾಮವಾಗಿ ಬಳಸುತ್ತಾರೆ; ಅಂತಹವರು 
ಬದಲಾವಣೆಗೆ ಹಿಂಜರಿಯುತ್ತಾರೆಂಬುದು ಅರ್ಥವಾಗದಿರುವ ಸಂಗತಿಯಲ್ಲ. ಎಷ್ಟೇ 
ಆಗಲಿ ಬಹುತೇಕ ಜನರಿಗೆ ಬದಲಾವಣೆ ಎಂಬುದು ಕಷ್ಟಕರ ಸಂಗತಿ. ಬ್ಲೂಮ್‌ರವರ 


ಮೂಲ ವರ್ಗೀಕರಣ(೩೦ಗnಂmy) ಶಿಕ್ಷಕರಿಗೆ ಅದ್ಭುತವಾದ ಉಪಕರಣವಾಗಿತ್ತು, 
ಈಗಲೂ ಅದೊಂದು ಅದ್ಭುತ ಉಪಕರಣವೇ ಸರಿ. ಆದಾಗ್ಯೂ ವರ್ಗೀಕರಣ 
(tax೦ಗnಂmMy) ಚೌಕಟ್ಟೆನ ಕೆಲಸ ಇನ್ನೂ ಜಾರಿಯಲ್ಲಿದೆ, ಇನ್ನೂ ಪೂರ್ಣಗೊಂಡಿಲ್ಲ, 
ಈಗ ಇರುವುದು ಅಂತಿಮವಲ್ಲ ಎಂದೇ ಮೂಲ ತಂಡದವರು ಬಾವಿಸಿದ್ದಾರೆ 
(Anderson & Krathwohl 2001 p. xvi). ಪೊಸ ಶತಮಾನವು ನಮಗೆ 
ಬ್ಲೂಮ್‌ರವರ ಪರಿಷ್ಕೃತ ವರ್ಗೀಕರಣ (tax0nಂmMy) ನೀಡಿದ್ದು ಇದು ನಿಜಕ್ಕೂ 
ಹೊಸದಾಗಿದೆ, ಸುಧಾರಿತವಾದುದಾಗಿದೆ. ಒಮ್ಮೆ ಪ್ರಯತ್ನಿಸಿ. ನೀವು ಸ್ವಾದಿಷ್ನವಾದ 
ತಿನಿಸನ್ನು ಆಸ್ವಾದಿಸುವುದಕ್ಕಿಂತಲೂ ಹೆಚ್ಚು ಆನಂದದಿಂದ ಇದನ್ನು 
ಆಸ್ವಾದಿಸುವಿರಿ. ಕೆಳಗಿನ ಬ್ಲೂಮ್ಸ್‌ರವರ ಬೇಕರಿ ಚಿತ್ರವು ಒಗಟಿನ ತು೦ಂಡುಗಳನ್ನೆಲ್ಲ 
ಒಂದೆಡೆ ಇರಿಸಿದೆ. ಅವೆಲ್ಲವೂ ಒಗೂಡಿದಾಗ ಅದೊಂದು ಸ್ವಾದಿಷ್ಟವಾದ, 
ಬಿಸಿಬಿಸಿಯಾದ ವರ್ಗೀಕರಣ(ೂx೦ಗಂmMy)ದ ಸಿಯಿತಿನಿಸಾಗುತದೆ. 


ಉಲ್ಲೇಖಗಳು: 


Anderson, L. W., & Krathwohl, D. R. (Eds.). (2001). A taxonomy for learning, 
teaching and assessing: A 


revision of Bloom's Taxonomy of educational objectives: Complete edition, 
New York: Longman. 


Anderson ,L.W., & Sosniak, L.A. (Eds.). (1994). Bloom's taxonomy: a forty-year 
retrospective. Ninety-third 


yearbook of the National Society for the Study of Education, Pt.2., Chicago, 
IL, University of Chicago 


Press. 


Bloom, Benjamin S. & David R. Krathwohl. (1956). Taxonomy of educational 
objectives: The classification of 


educational goals, by a committee of college and university examiners. 
Handbook 1: Cognitive domain. 


New York , Longmans. 


Cruz, E. (2004). Encyclopedia of Educational Technology: Bloom's Revised 
Taxonomy. Retrieved March 19, 


2005 from http://coe.sdsu.edu/eet/Articles/bloomrev/ 


Eisner, E.W. (2002) Benjamin Bloom 1913-99, Retrieved March 31, 2005 from 
International Bureau of 


Education: UNESCO, 


http://www.ibe.unesco.org/International/Publications/Thinkers/ThinkersPdf/ 
bloome.pdf 


Ferguson , C. (2002). Using the Revised Taxonomy to Plan and Deliver Team- 
Taught, Integrated, Thematic 


Units. Theory into Practice, 41 (4), 239-244. 


Georgia Department of Education (2005). Georgia Department of Education: 
Office of information 


technology, Atlanta Georgia : Educational technology & media: Technology 
integration plan: 


Introduction, Retrieved March 24, 2005 from 
http://techservices.doe.k12.ga.us/edtech/TechPlan.htm 


Houghton, R.S.. (2004. March 17). Communities Resolving Our Problems 
(C.R.O.P.): the basic idea: Bloom's 


Taxonomy - Overview. Retrieved March 12, 2005 from 


http://www.ceap.wcu.edu/Houghton/Learner/think/bloomsTaxonomy.html 


Krathwohl, D. R. (2002). A revision of bloom's taxonomy: An overview. Theory 
into Practice, 41 (4), 212-218. 


Noble, T. (2004). Integrating the revised bloom's taxonomy with multiple 
intelligences: A planning tool for 


curriculum differentiation, Teachers College Record (Vol. 106, pp. 193): 
Blackwell Publishing Limited. 


Omaha Public Schools, (2005) Teacher's corner: Comprehension: Bloom's 
taxonomy. Retrieved March 21, 


2005 from http://www.ops.org/reading/blooms_taxonomy.html 


Oregon State University . (2004. OSU extended campus: Course 
development: Instructional design -The 


Taxonomy Table. Retrieved April 3, 2005 from 
http://oregonstate.edu/instruct/coursedev/models/id/taxonomy/ 


oz-TeacherNet. (2001). oz-TeacherNet: Teachers helping teachers: Revised 
Bloom's Taxonomy. Retrieved 


March 19, 2005 from 


Paul, R. W. (1985a). Bloom's taxonomy and critical thinking instruction, 
Educational Leadership (Vol. 42, 


pp. 36): Association for Supervision & Curriculum Development. 


Quotations Page (2005). The Quotations Page: Quotation Details: Quotation 
#3073 from Laura Moncur's 


Motivational Quotations, Retrieved March 20, 2005 from 


http://www.quotationspage.com/quote/3072.html 


Schultz, L. (2005, January 25). Lynn Schultz: Old Dominion University: Bloom's 
taxonomy. Retrieved March 


5 2005, from 
http://www.odu.edu/educ/roverbau/Bloom/blooms_taxonomy.htm 


South Carolina State Department of Education (2005). Myscschools.com: 
South Carolina State Department 


of Education: Taxonomy for teaching, learning, and assessing: (A revision of 
Bloom's Taxonomy of 


educational objectives). Retrieved March 12, 2005 from 
http://www.myscschools.com/offices/cso/enhance/Taxonomy_Table.htm 


UW Teaching Academy Short-Course. (2003). Exam question types & student 
competencies: How to 


measure learning accurately: Bloom's Taxonomy. Retrieved October 1, 2007 
from 


http://teachingacademy.wisc.edu/archive/Assistance/course/blooms.htm 


